A 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುತಫೆ ರಹಿತ ಪ್ರಶ್ನೆ 

ದಿನಾ೦ಕ: 19-03-2021 ಪ್ರಶ್ನೆ ಸಂಖ್ಯೆ: 1439 (1773) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮೂಲಸೌಲಭ್ಯ ಅಬಿವೃದ್ದಿ ಹಾಗೂ ಹಜ್‌ ಮತ್ತು ವಕ್ತ್‌ ಸಚಿವರು 
ವಿಷಯ: ಆಯವ್ಯಯದಲ್ಲಿ ಘೋಷಣೆಯಾದ ರೈಲು ಮಾರ್ಗ ಕುರಿತು ಮಾಹಿತಿ 

ಕೂಲ್ಲೂರು, ಉಡುಪಿ, ಕಾರ್ಕಳ, ಧರ್ಮಸ್ಥಳ ಮಾರ್ಗವಾಗಿ ಸಕಲೇಶಪುರದವರೆಗೆ 

ಕೇ೦ದ್ರ ರೈಲ್ವೆ ಇಲಾಖೆಯಿಂದ ರೈಲು ಮಾರ್ಗಗಳ ಸರ್ಮೇ ಕಾರ್ಯಕ್ಕೆ 


ಆಯವ್ಯಯದಲ್ಲಿ ಈ ಹಿಂದೆ ಘೋಷಣೆಯಾಗಿದ್ದು, ಸದರಿ ಸರೇ ಕಾರ್ಯದ ಪ್ರಗತಿ 
ಯಾವ ಹಂತದಲ್ಲಿದೆ? ಸಂಪೂರ್ಣ ಮಾಹಿತಿ ನೀಡುವುದು) 


